ಕರ್ನಾಟಕ ವಿಧಾನ ಪರಿಷತ್ತು 


387 


: ಶ್ರೀ ಆರ್‌, ಪ್ರಸನ್ನ ಕುಮಾರ್‌ 


(ಸಳೀಯ ಸಂಸ್ಥೆಗಳ ಕ್ಷೇತ್ರ) 
[2] ಧಿಮಿ 


ಉತ್ತರಿಸಬೇಕಾದ ಸಚಿವರು : 
ಉತ್ತರಿಸಬೇಕಾದ ದಿನಾಂಕ 


ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
H-12-2020 


Be 


ಪ್ರಕ್ನೆ 


ತ್ತರ 


ಶಿವಮೊಗ್ಗ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ 
ಸರ್ಕಾರಕ್ಕೆ ಬರುವ ವಾರ್ಷಿಕ ಆದಾಯವೆಷ್ಟು; 
(ವಿವರ ನೀಡುವುದು) 


2019-20ನೇ ಸಾಲಿಗೆ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯ 


'ಪ್ರಾದೇಶಿಕ ಸಾರಿಗೆ ಕಚೇರಿ, ಶಿವಮೊಗ್ಗ ಮತ್ತು ಸಹಾಯಕ 


ಪ್ರಾದೇಶಿಕ ಸಾರಿಗೆ ಕಚೇರಿ, ಸಾಗರ ಕಚೇರಿಗಳಿಗೆ 
ಒಟ್ಟಾರೆಯಾಗಿ ವಾರ್ಷಿಕ ಗುರಿ ರೂ.133.04 ಕೋಟಿಗಳನ್ನು 
ನಿಗಧಿಪಡಿಸಿದ್ದು, ಗುರಿಗೆ ಎದುರಾಗಿ ರೂ.25.65 
ಕೋಟಿಗಳಷ್ಟು ರಾಜಸ್ವ ಸಂಗ್ರಹಣೆ ಮಾಡಲಾಗಿದೆ. 


2020-21ನೇ ಸಾಲಿಗೆ ವಾರ್ಷಿಕ ಗುರಿ ರೂ.133.20 
ಕೋಟಿಗಳನ್ನು ನಿಗಧಿಪಡಿಸಿದ್ದು, ಗುರಿಗೆ ಎದುರಾಗಿ 
ನವೆಂಬರ್‌-2020 ರ ಅಂತ್ಯಕ್ಕೆ ರೂ.66.12 ಕೋಟಿಗಳಷ್ಟು 
ರಾಜಸ್ವ ಸಂಗಹಣೆ ಮಾಡಲಾಗಿದೆ. 


ಆ) 


ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಖಾಸಗಿ ಬಸ್‌ಗಳು 
ಸಾರಿಗೆ ಅನುಮತಿ ಪಡೆದು ಸಂಚರಿಸುತ್ತಿದೆ; 
ಪರವಾನಿಗೆ ಇಲ್ಲದೆ ಅನಧಿಕೃತ ಬಸ್‌ಗಳು 
ಸಂಚರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ಈ ಬಗ್ಗೆ 


ಕೈಗೊಂಡ ಕ್ರಮಗಳೇನು? (ವಿವರ ನೀಡುವುದು) 


ಶಿವಮೊಗ್ಗ ಜಿಲ್ಲೆಯಲ್ಲಿ 'ಪ್ರಸ್ತುತ 1240 ಖಾಸಗಿ 
ಬಸ್‌ಗಳು ಪರವಾನಿಗೆ ಪಡೆದು ಸಂಚರಿಸುತ್ತಿವೆ. ಪರವಾನಗಿ 
ಇಲ್ಲದೆ ಯಾವುದೆ ಅನಧಿಕೃತ ಬಸ್ಸುಗಳು 
ಸಂಚರಿಸುತ್ತಿರುವುದಿಲ್ಲ. 


ಟಿಡಿ 


115 ಟಿಡಿಕ್ಕೂ 2020 


್‌್‌ 
(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


